ಎಲ್ಲರಿಗೂ ಆಟ 


ರಾಜಶ್ರೀ ಶ್ರೀನಿವಾಸನ್‌ 


"ಸಮನ್ವಯ (ಒಳೆಗೊಳ್ಳುವಂಥದ್ದು)' ಎಂದು ಕರೆದುಕೊ 
ಶಾಲೆಯೊಂದರಲ್ಲ ನನ್ನು ಪಿಹೆಚ್‌ಡಿಗಾಗಿ ಮಾಹಿತಿ ಸಂಗ್ರಹಿ 
19೨೨ನೇ ಇಸವಿಯ ಸಮಯವನ್ನು ನೆನಪಿಸಿಕೊಳ್ಳುತ್ತೇನೆ. ಆ 
ದಶಕದಲ್ಲ ಮಾಮೂಲ ಶಾಲೆಯ ಆವರಣದಲ್ಪ್ಲ ವಿಶೇಷಚೇತನ 
ಮಕ್ಕಳ ಶಿಕ್ಷಣಕ್ಸೋಸ್ಥರ ಪ್ರತ್ಯೇಕ ಕಟ್ಟಡವಿರುವ ಶಾಲೆಗಳನ್ನು 
'ಸಮನ್ಷಯ (ಒಳಗೊಳ್ಳುವಂಥದ್ದು)' ಶಾಲೆಗಳು ಎನ್ನಲಾಗುತ್ತಿತ್ತು. 
ಮಧ್ಯಾಹ್ನದ ಊಟ ಹಾಗೂ ಆಟದ ಸಮಯದಲ್ಲ ವಿಶೇಷಚೇತನ 
ಮಕ್ಕಳ ವಿಶೇಷಚೇತನರಲ್ಲದ ಸೋದರರು ಹಾಗೂ ಸ್ನೇಹಿತರು 
ವಿಭಾಗದ ದ್ವಾರದಲ್ಲ ನಿಂತು, ತಮ್ಮ ಸೋದರರನ್ನು 
ತಜ್ಚಿಕೊಳ್ಳುವುದನ್ನು ಹಾಗೂ ಕೈಜೋಡಿಸಿ ಆಟದ ಮೈದಾನದೆಡೆಗೆ 
ಓಡುವುದನ್ನು ನಾನು ಗಮನಿಸುತ್ತಿದ್ದೆ. ಹೆಚ್ಚಿನವರು ಓಡಲು 
ಕಷ್ಟಪಟ್ಟರೂ. ಅವರಲ್ಲ ನಗು. ಸಂತಸದ ಉದ್ದಾರ. ಸಲಗೆ. ಬೆಚ್ಚಗಿನ 
ಭಾವನೆ ಮತ್ತು ಅನುಭೂತಿಯನ್ನು ಕಾಣಬಹುದಾಗಿತ್ತು. ಬಡುವಿನ 
ವೇಳೆಯಲ್ಲನ ಆಟದ ಸಮಯ ಮುಗಿದ ನಂತರ ಕಾಣಬರುತ್ತಿದ್ದ 
ನೋಟ ದುಃಖಕರವಾಗಿರುತ್ತಿತ್ತು. ವಿಶೇಷಚೇತನ ಮಕ್ಕಳು ತರಗತಿ 
ಕೊಠಡಿಗಳಗೆ ಹಿಂದಿರುಗಲು ಸಿದ್ಧವಿರುತ್ತಿರಲಲ್ಲ. ಸೋದರ / 
ಸೋದರಿಯರು ಕೆಲಕಾಲ ಅವರೊಟ್ಟಗೆ ಕುಆತು ಸಂತೈಸಲು 
ಪ್ರಯತ್ನಿಸುತ್ತಿದ್ದರು. ಶಿಕ್ಷಕರು ಸಮಾಧಾನಿಸುವಂತಹ 
ಮಾತುಗಳನ್ನಾಡುತ್ತಿದ್ದರು. ಬಹುತೇಕ ಮಕ್ಕಳು ಶಿಕ್ಷಕರನ್ನು 
ಕೇಳುತ್ತಿದ್ದುದು, "ನಾನು "ಆ" ಶಾಲೆಗೆ ಹೋಗುವುದು ಯಾವಾಗ?” 
(ಸಾಮಾನ್ಯ ಮಕ್ಕಳ ಶಾಲೆಯ ಕಟ್ಟಡವನ್ನು ತೋರಿಸುತ್ತ). 
ವ್ಯಾಕುಲತೆ ಉಳದುಕೊಂಡು ಬಡುತ್ತಿತ್ತು. ಪ್ರತಿದಿನ ನನ್ನಲ್ಲ ಏಳುತ್ತಿದ್ದ 
ಪ್ರಶ್ನೆಗಳೆಂದರೆ: ವಿಶೇಷಚೇತನ ಹಾಗೂ ಸಾಮಾನ್ಯ ಮಕ್ಕಳು ಒಲ್ಪಗೆ 
ಹಿದಮವುದು ಹಾಗೂ ಆಟವನ್ನು ಆಡಬಲ್ಲರೇ? ಯಾವಾಗಲೂ 
ಮಕ್ನಳು ಮಾತ್ರ ಏಕೆ ಹೊಂದಾಣಿಕೆ ಮತ್ತು ಮಾರ್ಪಾಡು 
ಮಾಡಿಕೊಳ್ಳಬೇಕು? ಶಾಲೆ ಮತ್ತು ಸಮುದಾಯವು ಎಂದಾದರೂ 
ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದೇ ಮತ್ತು ತಮ್ಮನ್ನು 
"ಎಲ್ಲಾ' ಮಕ್ಕಳ ಪ್ರತಿನಿತ್ಯದ ಬದುಕಿನಲ್ಲ ಹೊಂದಿಸಿಕೊಳ್ಳುತ್ತವೆಯೇ? 
ಈಗಾಗಲೇ 2 ದಶಕಕ್ಕಿಂತ ಹೆಚ್ಚು ಕಾಲ ಕಳೆದಿದೆ ಮತ್ತು 
ಒಳಗೊಳ್ಳುವ ಮುಂಗಾಣ್ಣೆಯನ್ನು ನಿಜವಾಗಿಸುವತ್ತ ಆಶಾಕಿರಣ 
ಮೂಡಿದೆ ಎನ್ನಬಹುದು. 


ಳ್ಳುತ್ತಿದ್ದ 
೪-0 
ಸುತ್ತಿದ್ದ 


ಎಳೆಯ ಮಕ್ಕಳ ಯೋಗಕ್ಷೇಮವು. ಶಾಂತಿಯುತ ಹಾಗೂ 
ಒಳಗೊಳ್ಳುವ ಸಮಾಜದ ನಿರ್ಮಾಣದ ಪ್ರಮುಖ ಘಟಕ. ಕುಟುಂಬ, 
ಸಮವಯಸ್ಥರು, ಶಾಲೆ, ಮಾಧ್ಯಮ ಮತ್ತು ಅಂತರ್ಜಾಲ. 
ಸಮುದಾಯಗಳು ಹಾಗೂ ಸರ್ಕಾರದ ಕಾರ್ಯನೀತಿಗಳು ಮಕ್ಕಳ 
ದೈಹಿಕ. ಬೌದ್ಧಿಕ, ಸಾಮಾಜಕ-ಭಾವನಾತ್ಯಕ ಮತ್ತು ನೈತಿಕ 
ಬೆಳವಣಿಗೆಯಲ್ಲ ಮುಖ್ಯ ಪಾತ್ರ ವಹಿಸುತ್ತವೆ. ಅಭಿವೃದ್ಧಿಯ 
ಬದಲಾಗುವ ಸನ್ನಿವೇಶಗಳು ಮಕ್ಕಳಲ್ಲ ವೈವಿಧ್ಯಮಯ ಅನುಭವಕ್ಕೆ 
ದಾರಿ ಮಾಡಿಕೊಡುತ್ತವೆ. ಹಲವು ಮಕ್ಕಳಲ್ಲ ಆರೋಗ್ಯ, ಪೋಷಣಿ, 
ಸುರಕ್ಷತೆ ಮತ್ತು ಪಾಲನೆಯ ಮೂಲಭೂತ ಅಂಶಗಳನ್ನು ರಾಜ 
ಮಾಡಿಕೊಳ್ಳಲಾಗಿದೆ. ಹೊರತಾಗಿಸುವಿಕೆ ಹಾಗೂ ಹಿಂಸೆಯು 
ಅವರನ್ನು ಬದಿಗೊತ್ತಿದೆ. ಕೆಲವರು ತಮ್ಮ ಕರ್ತೃತ್ವ ಹಾಗೂ 


ಒಳಗೊಳ್ಳುವ ಆಟಕ್ಕೆ ಅವಕಾಶಗಳ ನ್ಯಾಸ 


ಪುಟದೇಳುವ ಗುಣದಿಂದ  ಮೇಲೇಳುತ್ತಾರೆ. ಬಾಲ್ಯದ 
ವೈವಿಧ್ಯಮಯ ಅನುಭವಗಳಗೆ ಪ್ರತಿಕ್ರಿಯೆಯಾಗಿ, ಕಳೆದ ಮೂರು 
ದಶಕಗಳಲ್ಲ ಮಕ್ಷಳಗೆ ಸಂಬಂಧಿಸಿದ ಹಲವು ಕಾರ್ಯನೀತಿಗಳು 
ಹಾಗೂ ಉಪಕ್ರಮಗಳನ್ನು ಚಾಲನೆಗೆ ತರಲಾಗಿದೆ. ಸಾರ್ವತ್ರೀಕರಣ. 
ಸಮಾನತೆ ಮತ್ತು ರಾಜ್ಯದ ಹೊಣಿಗಾರಿಕೆ ತತ್ವವನ್ನು ಮಕ್ಕಳ 
ಹಕ್ಲುಗಕಳಲ್ಲ ಸೇರ್ಪಡೆಗೊಳಆಸಲಾಗಿದ್ದು. ಅದರ ಹಲವು ಚರ್ಚೆಗಳು 
ಹಾಗೂ ವಾದ-ವಿವಾದಗಳೊಂದಿಗೆ ಮಕ್ಷಳ ಪಾಲನೆ, ರಕ್ಷಣೆ. ಉಳವು 
ಮತ್ತು ಪಾಲ್ಗೊಳ್ಳುವಿಕೆಯನ್ನು ಅಭವ್ಯಕ್ತಿಸುವಲ್ಲ ಮುಖ್ಯ 
ಪರಾಮರ್ಶನ ಅಂಶಗಳಾಗಿವೆ. ಆರೋಗ್ಯ ಮತ್ತು ಶಿಕ್ಷಣದ ಜೊತೆಗೆ 
ಆಟವೂ ಕೂಡ ಎಲ್ಲ ಮಕ್ಷಳ ಹಕ್ಕು ಎಂದು ಗುರುತಿಸಲಾಗಿದೆ: 
ಏಕೆಂದರೆ, ಈ ಕ್ರಿಯಾಶೀಲ ಚಟುವಟಕೆಯಲ್ಲ ಮಕ್ಕಳು ಮನುಷ್ಯತ್ವ. 
ಸಹಾನುಭೂತಿ, ಕರ್ತ್ಯತ್ವ ಮತ್ತು ಸ್ವಾತಂತ್ಯದ ಆಳವನ್ನು 
ಕಂಡುಕೊಳ್ಳುತ್ತಾರೆ. ಮಕ್ಕಳ ಸಾಮಾಜಕ ಒಳಗೊಳ್ಳುವಿಕೆಯನ್ನು 


ಉತ್ತೇಜಸುವ ಗುರಿಯನ್ನು ಸರಾಗಗೊಳಸುವ 
ಕಾರ್ಯನೀತಿಗಳದ್ದರೂ., ಹಲವು ಮಕ್ಕಳು ಆಟದಿಂದ 
ವಂಚಿತರಾಗುವ ಸ್ಥಿತಿ ಮುಂದುವರಿದಿದೆ. 


ಈ ಲೇಖನವು ವೈಕಲ್ಯೂಗಳರುವ ಮಕ್ಕಳ ಒಳಗೊಳ್ಳುವಿಕೆಯ ನಿರ್ದಿಷ್ಟ 
ವಿಷಯಕ್ಕೆ ಸಂಬಂಧಿಸಿದಂತೆ, ಆಟದ ಮಹತ್ವವನ್ನು ಚರ್ಚಿಸಲದೆ. 
ಮೊದಲ ಭಾಗದಲ್ತ್ಲ ಶಾಲೆ ಮತ್ತು ಸಮುದಾಯದ ಎಡೆಗಳಲ್ಲ 
ಒಳಗೊಳ್ಳುವ ಆಟದ ಪ್ರಯೋಜನ ಹಾಗೂ ಅದಕ್ಕೆ ಇರುವ 
ಅಡೆತಡೆಗಳನ್ನು ಪರಿಶೀಅಸಲಾಗಿದೆ. ಎರಡನೇ ವಿಭಾಗವು 
ದೇಶದಲ್ಲರುವ ಕಾರ್ಯನೀತಿಗಳ ಸಂಕ್ಷಿಪ್ತ ರೂಪರೇಖೆಯನ್ನು 
ನೀಡಲದೆ ಮತ್ತು ಸಾಮುದಾಯಿಕ ಆಟದ ಮೈದಾನಗಳಲ್ಲ 
ಒಳಗೊಳ್ಳುವಿಕೆಗೆ ನಡೆದ ಕೆಲವು ಪ್ರಯತ್ನಗಳನ್ನು ಪರಿಶೀಅಸಲದೆ. 
ಕೊನೆಯದಾಗಿ. ದೇಶದ ಶಾಲೆಗಳಲ್ಲ ಒಳಗೊಳ್ಳುವ ಆಟವನ್ನು 
ಪೋಷಿಸಲು ಬೇಕಾದ ಕೆಲವು ವಿಸ್ತೃತ ಸಿದ್ದಾಂತಗಳನ್ನು 
ನಿರೂಪಿಸಲಾಗಿದೆ ಮತ್ತು ವಿಶೇಷಚೇತನ ಮಕ್ಕಳ ಬದುಕಿನಲ್ಲ 
ಭಾಗಿಯಾಗಿರುವ ಪಾಲುದಾರರು ಸಾಮುದಾಯುಕ ಕ್ರಿಯೆಗೆ 
ಮುಂದಾಗಬೇಕೆಂದು ಕರೆಕೊಡುತ್ತದೆ. ಲೇಖನವು ಅಂಗ- 
ವೈಕಲ್ಯೂವನ್ನು ವಿಶೇಷಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ (Rights 
of Persons with Disabilities Act -RPWD) ಭಾರತ ಸರ್ಕಾರ, 
2೦16) ಯನ್ವಯ ವಿವರಿಸುತ್ತದೆ: ವಿಶೇಷಚೇತನ ವ್ಯಕ್ತಿ ಎಂದರೆ 
ದೀರ್ಪ್ಷಕಾಲ ದೈಹಿಕ. ಮಾನಸಿಕ, ಬೌದ್ದಿಕ ಇಲ್ಲವೇ ಸಂವೇದನ 
ಶಕ್ತಿಯಲ್ಲ ದೋಷವಿರುವ ಹಾಗೂ ಇದರಿಂದ ಸಮಾಜದಲ್ಲ 
ಸಂಪೂರ್ಣವಾಗಿ ಹಾಗೂ ಪರಿಣಾಮಕಾರಿಯಾಗಿ ಎಲ್ಲರೊಡನೆ 
ಪಾಲ್ಗೊಳ್ಳಲು ಅಡೆತಡೆಯುಂಬಾಗಿದ್ದಲ್ಲ. ಆತನನ್ನು ವಿಶೇಷಚೇತನ 
ಎನ್ನಲಾಗುತ್ತದೆ. 


ಒಳಗೊಳ್ಳುವ ಕ್ರೀಡೆ ಎಂದರೇನು?: 


ಆಟವು ಮೌಲ್ಯಯುತ ಹಾಗೂ ಸಂತಸಕ್ಕೆ ಕಾರಣವಾಗುವಂತಹ 
ಒಂದು ಚಟುವಟಕೆಯಾಗಿದೆ. ಅದು ತಮಾಷೆಯ, ಉತ್ಸಾಹದ, 
ತನ್ನಿಂತಾನೇ ನಡೆಯುವ, ನಮ್ಮಿಂದಲೇ ಆರಂಭಗೊಳ್ಳುವ ಹಾಗೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಉದ್ದೇಶರಹಿತ ಚಟುವಟಕೆಯಾಗಿದ್ದು, ಅದರಿಂದ ಮಕ್ಕಳು 
ಕಅಸದೆಯೇ ಕಲಆಯುತ್ತಾರೆ (ಪಿಯಾಜೆ, 2೦೦7). ಮಕ್ಕಳು 
ಸಾಮಾನ್ಯವಾಗಿ ಆಟದಲ್ಲ ತೊಡಗಿಕೊಳ್ಳಲು ಕಾರಣವಾದ 
'ಆಟಕ್ಲಾಗಿ ಆಟ' ಎನ್ನುವ ದೃಷ್ಟಿಕೋನವನ್ನು ಇದು ನೀಡುತ್ತದೆ. 
ಆಟವು ಬಾಲ್ಯದ ವಿವರಣಿಯೆಂದು ಉಲ್ಲೇಖಸುತ್ತಾ ಬೆಸಿಯೋ 
(2೦17) ಹೇಳುತ್ತಾರೆ. "ಮಕ್ಕಳು ಅದಕ್ಷೆ ವಿನಿಯೋಗಿಸುವ ಸಮಯ. 
ಆಟವಾಡುವಾಗ ಆತನ / ಆಕೆಯ ಗಮನ ಕೇಂದ್ರೀಕರಿಸುವಲ್ಲನ 
ತೀವ್ರತೆ, ಈ ಚಟುವಟಕೆ ದೃಗ್ಲೋಚರವಾಗಿ ಹೊಮ್ಮಿಸುವ 
ಭಾವನೆಗಳ ಸಮದ್ರತೆ, ವಯೋಮಾನದಲ್ಲನ ವ್ಯತ್ಯಾಸಕ್ಕೆ 
ಅನುಗುಣವಾಗಿ ಅದು ತೋರಿಸುವ ಸ್ಲಿತಿಸ್ಲಾಪಕತೆ, ಪರಿಸರದ 
ಪರಿಸ್ಥಿತಿಗಳು, ಜೊತೆಗಾರರು ಹಾಗೂ ಅಡೆತಡೆಗಳು, ಪ್ರತಿಯೊಂದು 
ಭೌಗಣೋಳಕ ಪ್ರದೇಶ, ಪ್ರತಿಯೊಂದು ಯುಗ ಹಾಗೂ ಪ್ರತಿಯೊಂದು 
ಸಂಸ್ಥೃತಿಯಲ್ಲೂ ಅದು ಸ್ಲಿರವಾಗಿ ನಡೆಯುವಿಕೆ ಇದೆಲ್ಲ ಗುಣಗಳು 
ಮನುಷ್ಯನ ಜೀವನದ ವಿಶಿಷ್ಟ ಕಾಲವಾದ ಬಾಲ್ಯದಲ್ಲಿ ಆಟಕ್ಕೆ ವಿಶೇಷ 
ಸ್ಥಾನವನ್ನು ನೀಡಿದೆ (ಪ್ರರಭಾರ ಮೂಲದಲ್ಲೇ ಇದೆ)”. ಆಟವು 
ಮಗುವಿನ ಜೊತೆ ಜೊತೆಗೆ ವಿಕಾಸ ಹೊ೦ದುತ್ತದೆ ಮತ್ತು ಮಗು 
ಇರುವ ಭೌಗೋಳಕ ನೆಲೆಗಳು, ಇತಿಹಾಸಗಳು ಮತ್ತು ಸಂಸ್ಕೃತಿಗಳು 
ಸೇರಿದಂತೆ ಬೆಳವಣಿಗೆಯ ಪರಿಸ್ಥಿತಿಗಳು ಅದನ್ನು ರೂಪು- 
ಗೊಳಸುತ್ತವೆ. ಆಟವು ಮಗುವಿನ ಆರೋಗ್ಯ ಹಾಗೂ ಒಳತಿಗೆ 
ನೆರವಾಗುವ ಸರಣಿಯೋಪಾದಿಯ ಬೆಳವಣಿಗೆಯಲ್ಲನ 
ಬದಲಾವಣೆಗಳನ್ನು ಅನಾವರಣಗೊಳಸುತ್ತದೆ. ಕುಟುಂಬದ 
ಗೋಡೆಗಲೊಳಗೆ ಆರಂಭವಾದ ಅನ್ಹೇಷಣೆ ಮತ್ತು ಸಂತಸದ 
ಮೂಲವಾದ ಕ್ರೀಡೆಗಳು, ಸಮುದಾಯದ ಆಟದ ಮೈದಾನ ಅಥವಾ 
ಉದ್ಯಾನಗಳನ್ನು ತಲುಪುತ್ತವೆ ಮತ್ತು ಶೈಕ್ಷಣಿಕ ಹಾಗೂ ಅಭವೃದ್ಧಿ 
ಸನ್ನಿವೇಶಗಳಲ್ಲ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಕಲಕೆಗೆ 
ನೆರವಾಗುವ ಸಂಧಾನ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತವೆ. 


ಎಲ್ಲಾ ಮಕ್ಕಳಂತೆ ವಿಶೇಷಚೇತನ ಮಕ್ಕಳು ಕೂಡ ತಮ್ಮ 
ಭಾವನೆಗಳು. ಉದ್ದೇಶ, ಆಸೆಗಳು ಹಾಗೂ ದೃಷ್ಟಿಕೋನವನ್ನು 
ಹಂಚಿಕೊಳ್ಳಲದ್ದು, ಆಟವಾಡಲು ಇಷ್ಟ ಪಡುತ್ತಾರೆ. 
ಸಂಶೋಧನೆಗಳ ಪ್ರಕಾರ, ವಿಶೇಷಚೇತನ ಮಕ್ಕಳು 
ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲ ಆಟ ಪ್ರಮುಖ ಪಾತ್ರ 
ವಹಿಸುತ್ತದೆ (ಜೀನ್‌ ಮತ್ತು ಮಾಗೀ, 2೦1೦2). ಭಾರತದಲ್ಲ 
ಇಂತಹ ಬಹುತೇಕ ಮಕ್ನಳಗೆ ಮನೆ ಅಥವಾ ಶಾಲೆಯನ್ನು 
ಆಧರಿಸಿದ ಕ್ರೀಡೆಯೇ ಏಕೈಕ ಅವಕಾಶವಾಗಿರುತ್ತದೆ. ಹೆಚ್ಚನ 
ಶಾಲೆಗಳು ಹಾಗೂ ಸಾಮುದಾಯಿಕ ಆಟದ ತಾಣ 
(ಉದ್ಯಾನಗಳು ಹಾಗೂ ಸಾರ್ವಜನಿಕ ಆಟದ ಮೈದಾನಗಳು) 
ಗಳನ್ನು ವೈಕಲ್ಯವಿಲ್ಲದ ಮಕ್ಕಳನ್ನು ದೃಷ್ಟಿಯಲ್ಲರಿಸಿಕೊಂಡು 
ರೂಪಿಸಲಾಗಿರುತ್ತದೆ. ಆಟದ ಮೈದಾನಕ್ಕೆ 
ಪ್ರವೇಶಾವಕಾಶವಿಲ್ಲದ ವಿನ್ಯಾಸಗಳು, ತರಬೇತಿ ಪಡೆದ 
ಮೇಲುಸ್ತುವಾರಿಗಳ ಕೊರತೆ. ಮಕ್ಕಳಗೆ ಮುಕ್ತ ಆಟದ 
ಸಮಯವನ್ನು ನೀಡದೆ ಇರುವುದು ಮತ್ತು ಮಕ್ಕಳ 
ವಿರೋಧಿಸುವಿಕೆ ಹಾಗೂ ಆಟದ ಸಮಯದಲ್ಲ ಚಿಕಿತ್ಪಾ 
ಸಮಯವನ್ನು ಬದಲಸುವುದು ಇತ್ಯಾದಿಗಳು ವಿಶೇಷ 
ಶಾಲೆಗಳು ಎದುರಿಸುವ ಸಾಮಾನ್ಯ ಸವಾಲುಗಳಾಗಿದ್ದು, 
ಇದರಿಂದ ವಿಶೇಷಚೇತನ ಮಕ್ಷಳಗೆ ಆಟದ ಸ್ಥಳಕ್ಕೆ ಹೆಚ್ಚು- 
ಕಡಿಮೆ ಪ್ರವೇಶಾವಕಾಶವೇ ಇಲ್ಲದಂತೆ ಆಗುತ್ತದೆ. 


ಮಕಕ ಆಟಕ್ಕೆ ಇರುವ ಮಿತಿಗಳ ಮೂಲಗಳು ಹಲವು 
ಕಾರಣಗಳಲ್ಲವೆ: ಮೊದಲಗೆ, ಮಕ್ಕಳ ಆಟದ ಸನ್ನಿವೇಶಕ್ಕೆ 
ಸಂಬಂಧಿಸಿದ ಅಂಶಗಳು: ಸ್ಥಳಗಳ ವಿನ್ಯಾಸ, ಆಟಕೆಗಳು, 
ಸಾಮದ್ರಿಗಳು, ಗೊಂಬೆಗಳು ಮತ್ತು ಆಟದ ಸಾಧನಗಳ 
ವಿನ್ಯಾಸಗಳು ಲಭ್ಯವಿಲ್ಲದೆ ಇರಬಹುದು ಅಥವಾ ಒಳಗೊಳ್ಳುವಂತೆ 
ಇಲ್ಲದಿರಬಹುದು. ಎರಡನೆಯದಾಗಿ, ಪೋಷಕರು. ಇನ್ನಿತರ 
ವಯಸ್ಥರು. ಶಿಕ್ಷಕರು. ಸಹಪಾಠಿಗಳು ಮತ್ತು ಕಾರ್ಯನೀತಿ 
ರೂಪಿಸುವವರು ವಿಶೇಷಚೇತನ ಮಕ್ಕಳು ಆಟಕ್ಕೆ ಸಂಬಂಧಿಸಿದಂತೆ 
ಸಾಮಾನ್ಯವಾಗಿ ಮತ್ತು ನಿರ್ದಿಷ್ಟವಾಗಿ ಏನು ಮಾಡಬೇಕು ಅಥವಾ 
ಮಾಡಬಾರದು ಎನ್ನುವ ಕುರಿತು ಹೊಂದಿರುವ ಸಾಮಾನ್ಯ 
ವಿಚಾರಗಳು ಹಾಗೂ ನಂಬಕೆಗಳನ್ನು ಒಳಗೊಂಡಿರುವಂತಹ 
ಸಾಮಾಜಕ ಅಂಶಗಳು. ಮೂರನೆಯದಾಗಿ, ಮಕ್ಷಳಗೆ 
ಸಂಬಂಧಿಸಿದ ಅಂಶಗಳು: ತಮ್ಮಷ್ಟಕ್ಕೆ ತಾವೇ ಆಟವನ್ನು 
ಆಡಲಾಗದ, ಇಲ್ಲವೇ ಆಟವನ್ನು ಆರಂಭಸಲಾಗದ ಸ್ಥಿತಿ. ಆಯಾಸ, 
ಸಹಪಾಠಿಗಳ ಜೊತೆಗೆ ಸಂವಹನ ಅಸಾಮರ್ಥ್ಯ. ಇವು ದೇಹದ 
ಆಕಾರ ಹಾಗೂ ಕ್ರಿಯೆಗಳಲ್ಲನ ವೈಕಲ್ಯದಿಂದ ಹೊರಹೊಮ್ಮು- 
ವಂಥಹವು. ಅಂತಿಮವಾಗಿ, ವಿಶೇಷಚೇತನ ಮಕ್ನಕ ಜೊತೆಗೆ 
ತೊಡಗಿಸಿಕೊಳ್ಳಲು ಶಾಲೆಗಕ್ಲ ಪೋಷಕರು. ಶಿಕ್ಷಕರು ಹಾಗೂ 
ಇನ್ನಿತರ ಶಿಕ್ಷಕೇತರ ಸಿಬ್ಬಂದಿಯ ಸಾಮರ್ಥ್ಯ ಮತ್ತು ಕ್ಷಮತೆ 
ಬೇರೆಯದೇ ರೀತಿಯಲ್ಲಿ ಹೇಳಬೇಕೆಂದರೆ, ಆಟಕ್ಷೆ 
ಪ್ರವೇಶಾವಕಾಶವು ಬರೀ ವಿನ್ಯಾಸ ಅಥವಾ ರೂಪರೇಷೆಯ 
ಕಾರ್ಯವಲ್ಲ: ಬದಲಾಗಿ, ಮಕ್ಷಳ ಕ್ರೀಡೆಗೆ ಸಂಬಂಧಿಸಿದ ನಾನಾ 
ಭಾಗಿದಾರರ ನಡುವಿನ ಸಂಬಂಧಗಳು ಹಾಗೂ ಸಾಮಾಜಕ 
ಅನ್ಯೋನ್ಯ ಕ್ರಿಯೆಯ ಸಂಕೀರ್ಣ ಎರಕದಲ್ಪದೆ. ಹಲವು ವಿಧದ 
ವೈಕಲ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗತ ಅನುಭವಗಳರು- 
ವುದರಿಂದ, ನಿಜವಾಗಿಯೂ ಒಳಗೊಳ್ಳುವ ಆಟದ ಸ್ಥಳಾವ- 
ಕಾಶವನ್ನು ಅಭವೃದ್ಧಿಪಡಿಸುವುದು ಸವಾಲಅನ ಕೆಲಸವಾಗಿರಲದೆ. 
ಅಂಥ ಹಂತವನ್ನು ತಲುಪಲು ಅಪಾರ ಕೆಲಸ ಮಾಡ- 
ಬೇಕಾಗುತ್ತದೆ: ಆದರೆ, ಒಳಗೊಳ್ಳುವ ಆಟದ ಸಕಾರಾತ್ಮಕ 
ಪರಿಣಾಮಗಳನ್ನು ಪರಿಗಣಿಸಿದರೆ. ಅದಕಾಗಿ ಸಕಲ ಪ್ರಯತ್ನ 
ಮಾಡಬೇಕಾಗುತ್ತದೆ. 


ನಾನಾ ಸಾಮರ್ಥ್ಯಗಳರುವ ಮಕ್ಕಳ ನಡುವಿನ ಆಟವನ್ನು 
ಒಳಗೊಳ್ಳುವ ಆಟ ಎಂದು ಕರೆಯಬಹುದು. ಇದು ವಿಶೇಷ- 
ಚೇತನವಿರುವ ಮತ್ತು ಇತರ ಸಾಮಾನ್ಯ ಮಕ್ಷಳು ಒಟ್ಟಿಗೆ ಆಡುವ, 
ಅಡೆತಡೆಗಳಗೆ ಸೇತುವೆಗಳನ್ನು ಕಟ್ಟುವ ಮತ್ತು ಸಂಪರ್ಕ ಹಾಗೂ 
ಸಾಮಾಜಕ ಅಂಗೀಕಾರಾರ್ಹತೆಯನ್ನು ಸ್ಥಾಪಿಸುವ ಸ್ಥಳವನ್ನು 
ಸೃಷ್ಟಿಸುವ ಪ್ರಕ್ರಿಯೆ (ಜೀನ್‌ ಮತ್ತು ಮಾಗೀ. 2೦1೭). ಮೂರು 
ಮುಖ್ಯ ಗುಣ-ವೈಶಿಷ್ಣ್ಯಗಳು ಹೊಮ್ಯುತ್ತವೆ: ಮೊದಲಗೆ, 
ವಿಶೇಷಚೇತನವಿರುವ ಮತ್ತು ಇತರ ಎಲ್ಲ ಮಕ್ಕಳಗೆ ಆಟದ ಹಕ್ಕು 
ಇದೆ ಹಾಗೂ ಒಟ್ಟಿಗೆ ಆಟವಾಡಬೇಕಾದ ಅಗತ್ಯವಿದೆ ಎನ್ನುವ ತಾತ್ರಿಕ 
ನಂಚಕೆಯನ್ನು ಆಧರಿಸಿದ ನಿರ್ದಿಷ್ಟ ಚೌಕಟ್ಟು(ಶೈಕ್ಷಣಿಕ ಇಲ್ಲವೇ 
ಸಮುದಾಯ ಅಥವಾ ಕುಟುಂಬ) ನೆಟ್ಟರುವ ಸಾಮಾಜಕ 
ಸಂಬಂಧಗಳು ಹೊರಹೊಮ್ಮುವ ಪ್ರಕ್ರಿಯೆಯನ್ನು ಅದು 
ಉಲ್ಲೇಖಸುತ್ತದೆ. ಎರಡನೆಯದಾಗಿ. ವೈವಿಧ್ಯಮಯ ಹಿನ್ನೆಲೆಯ 
ಹಾಗೂ ಸಾಮರ್ಥ್ಯಗಳ ಮಕ್ಷಳನ್ನು ಒಪ್ಪಿಕೊಳ್ಳುವ ಕ್ರೀಡಾ 
ಚೌಕಟ್ಟನ್ನು ಬಖಾತ್ರಿಗೊಳಸುವ ಸ್ಥಳಾವಕಾಶವನ್ನು ಸೃಷ್ಟಿಸುವ 
ಜವಾಬ್ದಾರಿಯನ್ನು ಸಮಾಜದ ಪಾತ್ರಧಾರಿಗಳ ಮೇಲೆ ಹೊರಿಸುತ್ತದೆ. 
ಇಂಥ ಸ್ಥಳಗಳಲ್ಲ ಆಟದ ತಾಣಕ್ಷೆ ಸಂಬಂಧಿಸಿದ ಯಾವುದೇ 
ನಡವಳಗಳಲ್ಲ ಪಾಲ್ಗೊಳ್ಳಲು ಮಕ್ಕಳನ್ನು ಆಹ್ಹಾನಿಸಲಾಗುತ್ತದೆ. 
ಮೂರನೆಯದಾಗಿ, ಇಂತಹ ಸಾಮಾಜಕ ಸಂಬಂಧಗಳ 


ಫಅತಾಂಶಗಳನ್ನು ಅದು ಮುಂದಕ್ಷೆ ತರುತ್ತದೆ. ಇದು ಮಕ್ಕಳ 
ಒಳತನ್ನು ಗುರಿಯಾಗಿಟ್ಟು-ಕೊಂಡು ಸಾಮಾಜಕ ಒಳಗೊಳ್ಳುವಿಕೆ 


(50cial inclusion) ಹಾಗೂ ಪ್ರಜಾಸತ್ತಾತ್ಮಕ ಎಡೆಗಳ 


(democratic spaces) ನಿರ್ಮಾಣ ಘಟಕಗಳಾದ ಸಂಪರ್ಕ 
ಕಲ್ಪಸುವ ಸಂಬಂಧಗಳ ಮತ್ತು 
ಸಂಕೇತಿಸುತ್ತದೆ. 


ಒಳಗೊಳ್ಳುವ ಕ್ರೀಡಾ ತಾಣಗಳು ಮಕ್ಕಳು. ಕುಟುಂಬಗಳು, 
ಶಾಲೆಗಳು ಹಾಗೂ ಸಮುದಾಯವನ್ನು ಸಕಾರಾತ್ಮಕವಾಗಿ 
ಪ್ರಭಾವಿಸುವುದರಿಂದ, ಅವು ಉತ್ತಮ ಎಂದು ಕೇಸಿ (2೦1೦) 
ವಾದಿಸುತ್ತಾರೆ. ವ್ಯಕ್ತಿಗಳ ನಡುವೆ ಸಾಮ್ಯತೆಗಳು ಹಾಗು 
ವ್ಯತ್ಯಾಸ ಸಗಳು ಇರುತ್ತವೆ ಎಂಬ ಸಂದೇಶವನ್ನು ಇದು ಮಕ್ಕಳಗೆ 
ರವಾನಿಸುತ್ತದೆ ಮತ್ತು ತಾವೂ ಒಳಗೊಳ್ಳಲ್ಲಲ್ಲದೇವೆ ಹಾಗೂ 
ತಮ್ಮನ್ನು ಬೆಂಬಆಸಲಾಗುತ್ತದೆ ಎನ್ನುವ ಸಂವೇದನೆಯನ್ನು 
ಮೂಡಿಸುತ್ತದೆ (ಸಹಪಾಠಿಗಳ ಉತ್ತೇಜನ, ಸ್ಪೂರ್ತಿ, 
ಕುತೂಹಲ ಹಾಗೂ ಪ್ರಚೋದನೆಯ ನಿರ್ದಿಷ್ಟ ಮೂಲ). 
ಕುಟುಂಬಗಳು ವಿವಿಧ ದೃಷ್ಟಿಕೋನಗಳನ್ನು ಒಪ್ಪಿಕೊಳ್ಳುವ 
ಮೂಲಕ ಇನ್ನಿತರ ಕುಟುಂಬಗಳೊಂದಿಗೆ ನಡೆಸುವ 
ಸಂವಹನದಿಂದ ಜೀವನದ ಗುಣಮಟ್ಟ ಸುಧಾರಿಸುತ್ತದೆ. 
ಶಾಲೆಗಳು ಮತ್ತು ಸಮುದಾಯಗಳಕಲ್ಲ ಹೊಂದಿಕೊಳ್ಳುವಿಕೆ 
ಮತ್ತು ಪರಸ್ಪರ ಸಂಬಂಧಿಸಿದ ಭಾವನೆ ಮೂಡುತ್ತದೆ. 
ವಾಸ್ತವವೆಂದರೆ, ವೈಕಲ್ಯವಿರುವ ಮಕ್ಕಳ ಇಂಥ ಸಾಮಾಜಕ 
ಒಳಗೊಳ್ಳುವಿಕೆ ಪ್ರಕ್ರಿಯೆಯನ್ನು ಆಟ ಇಲ್ಲವೇ ವಿನೋದವನ್ನು 
ಅದರಷ್ಟಕ್ಕೆ ನೋಡಬಹುದಲ್ಲದೆ, ಅವರ ಶೈಕ್ಷಣಿಕ. ವರ್ತನೆ, 
ಬೆಳವಣಿಗೆಂಶಖು ಪರಿಣಾಮಕಾರಿ ಮಾರ್ಗ ಎಂದು 
ನೋಡಬೇಕಿಲ್ಲ (ಬೆಸಿಯೋ, 2೦17). 


ಒಳಗೊಳ್ಳುವ ಕ್ರೀಡೆಗೆ ಅವಕಾಶ ಕಲ್ಲಸುವತ್ತ ಪ್ರಯತ್ನಗಳು: 


ಕಾರ್ಯನೀತಿ ಮಧ್ಯಪ್ರವೇಶಗಳು: 

2೦11ರ ಜನಗಣತಿ ಪ್ರಕಾರ, ಭಾರತದಲ್ಲ 26,810,557 
ವಿಶೇಷಚೇತನ ವ್ಯಕ್ತಿಗಳದ್ದು, ಒಟ್ಟು ಜನಸಂಖ್ಯೆಯಲ್ಲಿ 
ವಿಶೇಷಚೇತನರ ಪ್ರಮಾಣ ಶೇ.೭2.21. ಇದರಲ್ಲ ಮಕ್ಕಳ ಪ್ರಮಾಣ 
(೦-1೨ ವಯೋಮಾನದವರು) 7,864,636. ಇವರಲ್ಲ ಶೈಕ್ಷಣಿಕ 
ಸಂಸ್ಥೆಗೆ ಹಾಜರಾಗುತ್ತಿರು ವವರು ಕೇವಲ ಶೇ.61 (2೦11ರ 
ಅನದಣತಿ). ವಿಶೇಷಚೇತನ ಮಕ್ಕಳನ್ನು ಶಿಕ್ಷಣ ಹಾಗೂ ಇನ್ನಿತರ 
ಕ್ಷೇತ್ರಗಳಲ್ಲ ಒಳಗೊಳ್ಳುವ ರ ಮತ್ತೆ ಮತ್ತೆ ಚರ್ಚೆ 
ನಡೆಯುತ್ತಿರುವ ದೇಶದ ಪ್ರಮುಖ ಕಾರ್ಯನೀತಿ ಹಾಗೂ 
ಶಾಸನಾತ್ಮಕ ಚೌಕಟ್ಟನ ವಿಷಯವಾಗಿದೆ. ಅಂತಾರಾಷ್ಟ್ರೀಯ 
os ಕಳೆದ ಮೂರು ದಶಕದಲ್ಲ ರಾಷ್ಟ್ರೀಯ ಮಟ್ಟದ 
ನೀತಿ ನಿರೂಪಣೆಗೆ ತಿಳುವಳಕೆ ನೀಡಿವೆ. ಮಕ್ನಳ ಹಕ್ತುಗಳ 
ಒಡಂಬಡಿಕೆಯು ಮಕ್ಷಳಗೆ ವಿಶ್ರಾಂತಿ ಹಾಗೂ ಜಡುವಿನ ವೇಳೆ, 
ವಂಯುಸ್ಸಿಗೆ ಅನುಗುಣವಾದ ಆಟ ಮತ್ತು ಮನರಂಜನೆ 
ಚಟುವಟಕೆಗಳಲ್ಲ ತೊಡಗಿಕೊಳ್ಳುವುದು ಹಾಗೂ ಸಾಂಸ್ಕೃತಿಕ 
ಜೀವನದಲ್ಲ ಮುಕ್ತವಾಗಿ ಪಾಲ್ಗೊಳ್ಳುವ ಹಕ್ಕುಗಳನ್ನು ಗುರುತಿಸಿದೆ 
(ವಿಧಿ 81: ವಿಶ್ವಸಂಸ್ಥೆ,198೨). ವಿಶೇಷಚೇತನ ಮಕ್ಕಳ ಹಕ್ಕುಗಳ 
ಒಡಂಬಡಿಕೆಯು ಶಾಲಾ ಚಟುವಟಕೆಗಕಲ್ಲ ಇರುವಂಥವು 
ಸೇರಿದಂತೆ ಆಟ, ಮನರಂಜನೆ, ವಿರಾಮ ಹಾಗೂ ಕ್ರೀಡಾ 
ಚಟುವಟಕೆಗಳಲ್ಲ ಇನ್ನಿತರ ಮಕ್ಷಳಂತೆ ಪಾಲ್ಗೊಳ್ಳುವ ಸಮಾನ 


ಸಂವಹನದ ಲಾಭವನ್ನು 


ಅವಕಾಶ ಇರಬೇಕೆಂದು ಹೇಳುತ್ತದೆ (ವಿಧಿ 30೦, ಬಂಡರ ಡಿ; 
ವಿಶ್ವಸಂಸ್ಥೆ, 2೦೦6). ಇವೆರಡನ್ನೂ ಭಾರತ ಅಂಗೀಕರಿಸಿದೆ. 


ಎಲ್ಲ ರೀತಿಯ ವಿಶೇಷಚೇತನ ಮಕ್ಷಳನ್ನು ಸಾಮಾನ್ಯ ಶಾಲೆಗಳ 
ತೆಕ್ಕೆಯಲ್ಲ ತೆಗೆದುಕೊಂಡು, ಉಚಿತ s. ಕಡ್ಡಾಯ ಶಿಕ್ಷಣವನ್ನು 
ಖಾತ್ರಿಗೊಳಸುವ ಮೂಲಕ ಇಡೀ ದೃಷ್ಟಕೋನವನ್ನೇ ಬದಅಸಿದ 
ಕಾನೂನು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕು (ತಿದ್ದುಪಡಿ) 
ಕಾಲುದೆ, (ಭಾರತ ಸರ್ಕಾರ- 2೦1೨). ಆರ್‌ಪಿಡಬ್ಯ್ಯುಡಿ ಕಾಯ್ದೆಯು 
ಶಾಲೆಗಳಲ್ಲ ಕ್ರೀಡೆಗಳು ಹಾಗೂ ಮನರಂಜನೆಯ ಚೆಟುವಟಕೆಗಳಲ್ಲ 
ಒಳಗೊಳ್ಳುವಿಕೆ ಇರಬೇಕು ಹಾಗೂ ಅವುಗಳು ಲಭಸುವಂತೆ 
ಮಾಡಬೇಕೆಂದು ರಾಜ್ಯಗಳಗೆ ಸ್ಪಷ್ಟವಾಗಿ ನಿರ್ದೇಶಿಸಿದೆ. ಅಲ್ಲದೆ. 
ಅಧ್ಯಾಯ (ವಿಭಾಗ 2, (ರುಡ್‌ ಇ) ಸಾರ್ವತ್ರಿಕ ವಿನ್ಯಾಸದ 
ಆಲೋಚನೆಗೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಇದು ಹೇಳುವ 
ಪ್ರಕಾರ: ಉತ್ತನ್ನಗಳ ವಿನ್ಯಾಸ. ಪರಿಸರಗಳು, ಕಾರ್ಯಕ್ರಮಗಳು 
ಹಾಗೂ ಕ ಯಾವುದೇ ಹೊಂದಾಣಿಕೆ ಅಥವಾ ತಜ್ಞತೆಯ 
ಅಗತ್ಯವಿಲ್ಲದೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಎಲ್ಲರಿಗೂ 
ಉಪಯೋಗವಾಗುವಂತೆ ಇರಬೇಕು. ಸಾರ್ವತ್ರಿಕ ವಿನ್ಯಾಸ ಕಲಕೆ 
Universal Design Learning - UDL) ತತ್ವಗಳನ್ನು ಒಳಗೊಂಡ 
ಬೋಧನಾ ಆಚರಣೆಗಳನ್ನು ಹಲವು ದೇಶಗಳಲ್ಲ ಮಕ್ಷಳಗೆ 
ಒಳಗೊಳ್ಳುವ ಕ್ರೀಡಾ ಸ್ಥಳಗಳನ್ನು ವಿನ್ಯಾಸಗೊಳಸಲು 
ಬಳಸಲಾಗುತ್ತಿದೆ. 2೦18ರಲ್ಲ ಆರಂಭಸಿದ ಸಮದ್ರ ಶಿಕ್ಷಾ 
ಅಭಿಯಾನವು ಒಳಗೊಳ್ಳುವಿಕೆಯು ತನ್ನು ಮಾರ್ಗದರ್ಶಕ ಸಿದ್ದಾಂತ 
ಎಂದು ಸ್ಪಷ್ಟವಾಗಿ ಹೇಳದೆ. ಚೌಕಟ್ಟು ದಾಖಲೆಯ ನಾಲ್ಲನೇ 
ಅಧ್ಯಾಯ 'ಇನ್‌ಕ್ಲೂಷನ್‌ ಆಫ್‌ ಚಿಲ್ಪನ್‌. ವಿತ್‌ ಸ್ಲೆಷಲ್‌ ನೀಡ್‌ ಅನ್‌ 
ಎಜುಕೇಷನ್‌' ಹೀಗೆ ಹೇಳುತ್ತದೆ. “ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯಲ್ಲ 
ಎಲ್ಲ ವಿಶೇಷಚೇತನ ಮಕಳು ಹಾಗೂ "ಯುವಜನತೆಗೆ 
ಸಮನ್ಹ್ಷಯಗೊಂಡ ಶಿಕ್ಷಣಕ್ಷೆ ಪ್ರವೇಶಾವಕಾಶ ಇರಬೇಕು ಮತ್ತು 
ಅವರ ಹಾಜರಾತಿ ಉಳಸಿಕೊಳ್ಳುವಿಕೆ ಹಾಗೂ ಸಾಧನೆಯನ್ನು 
ಉತ್ತಮಗೊಳಸುವ ಅಗತ್ಯವಿದೆ” (ಭಾರತ ಸರ್ಕಾರ, 2೦18. ಪುಟ 
61). ಇನ್ನೊಂದು ಉದ್ದೇಶವೇನೆಂದರೆ, ಶಾಲೆಗಳಲ್ಲರುವ 
ವಾಸ್ತುಶಿಲ್ಪದ ಅಡೆತಡೆಗಳನ್ನು ನಿವಾರಿಸುವುದು. ಇದರಿಂದ 
ವೈಕಲ್ಯಗಳರುವ ವಿಶೇಷಚೇತನ ವಿದ್ಯಾರ್ಥಿಗಳು ಶಾಲೆಯ ತರಗತಿ 
ಕೊಠಡಿಗಳು, ಪ್ರಯೋಗ-ಶಾಲೆಗಕಳು, ವಾಚನಾಲಯ ಹಾಗೂ 
ಶೌಚಗೃಹಗಳಗೆ ಪ್ರವೇಶಾವ-ಕಾಶವನ್ನು ಪಡೆದುಕೊಳ್ಳುತ್ತಾರೆ. 
ಆದರೆ. ಇದರಲ್ಲ ಆಟದ ಮೈದಾನಗಳನ್ನು ಸೇರಿಸಿಲ್ಲ ಹಾಗೂ 
ಅಧ್ಯಾಯದಲ್ಲಿ ಆಟದ ಉಲ್ಲೇಖವಿಲ್ಲ. ಭಾರತದಲ್ಲ ವೈಕಲ್ಯದ ಸ್ಥಿತಿ 
ಕುರಿತ ಯುನೆಸ್ಲೋದ ಇತ್ತೀಚಿನ (2೦18) ಸಮಗ್ರ ವರದಿಯ 
ಮುಖ್ಯ ಅಧ್ಯಾಯಗಳಲ್ಲ ಕೂಡ ಕ್ರೀಡೆಗಳು ಅಥವಾ ಮನರಂಜನೆ 
ಅಥವಾ ಆಟ ಇಲ್ಲವೇ ಆಟದ ಮೈದಾನಗಳ ಉಲ್ಲೇಬವಿಲ್ಲ. 
ಪ್ರಾಥಮಿಕ ಹಾಗೂ ಶಾಲಾ-ಪೂರ್ವ ಶಿಕ್ಷಣದಲ್ಲಿ ಆಟದ 
ಪ್ರಾಮುಖ್ಯತೆಯನ್ನು ಸಂಶೋಧನೆ ಗುರುತಿಸಿದ್ದರೂ. ಸಮನ್ವಯ 
ಶಾಲಾ ಪೂರ್ವ ಹಾಗೂ ಪ್ರಾಥಮಿಕ ಶಿಕ್ಷಣಕ್ಕೆ ಅಡೆತಡೆಗಳು ಹಾಗೂ 
ಶಿಫಾರಸುಗಳು ಅಥವಾ ಆಟವನ್ನು ಒಳಗೊಳ್ಳುವ ಶಿಕ್ಷಣದ ಒಚಿದು 
ಕಾರ್ಯತಂತ್ರವೆಂದು ಪರಿಗಣಿಸಿಲ್ಲ. 


ಹಲವು ನೀತಿ ನಿರೂಪಣಾ ದಾಖಲೆಗಳ ಇಂಥ ದ್ಧಂದ್ಧಗಳು 
ಸಾಮಾನ್ಯವಾಗಿಬಟ್ಟವೆ. ಬುನಾದಿ ಹಾಗೂ ಪೂರ್ವಸಿದ್ಧತಾ 
ಹಂತಗಳ ತರಗತಿ ಕೊಠಡಿಯ ಆಚರಣೆಗಳಲ್ಲ ಆಟವನ್ನು ಒಚಿದು 
ಕಾರ್ಯತಂತ್ರವಾಗಿ ಬಳಸಬೇಕೆಂದು ಶಿಕ್ಷಣದ ರಾಷ್ಟ್ರೀಯ 
ಕಾರ್ಯನೀತಿ(2೦೭2೦) ಸಲಹೆ ನೀಡಿದೆ. ವಾಕ್ಯ 6.10 ರ ಪ್ರಕಾರ: 
"ವಿಶೇಷಚೇತನ ಮಕ್ಕಳು ಬುನಾದಿ ಹಂತದಿಂದ ಹಿಡಿದು ಉನ್ನತ 


A 


ಶಿಕ್ಷಣದವರೆಗೆ ನಿಯತ ಶಾಲಾ ಪ್ರಕ್ರಿಯೆಯಲ್ಲ ಸಂಪೂರ್ಣವಾಗಿ 
ಪಾಲ್ಗೊಳ್ಳುವಂತೆ ಶಕ್ತಿ ಅನುಕೂಆಸಲಾಗುವುದು'. ಎನ್‌ಇಪಿ 
(2೦2೦) ಅನ್ಣುಯ SARTHAK (ಸ್ಹೂಡೆಂಟ್ಸ್‌ ಆಂಡ್‌ ಟೀಚರ್ಸ್‌ 
ಹೋಲಸ್ಟಿಕ್‌ ಅಡ್ಡಾನ್‌ಮೆಂಬ್‌ ಥ್ರೂ ಕಾಅಟ ಎಜುಕೇಷನ್‌) 
ಅನುಷ್ಠಾನ ಚೌಕಟ್ಟು ಹೇಳುವುದೇನೆಂದರೆ, ಎಲ್ಲ ರಾಜ್ಯ / 
ಕೇಂದ್ರಾಡಳತ ಪ್ರದೇಶಗಳು ವಿಶೇಷಚೇತನ ಮಕ್ಕಳನ್ನು ಶಾಲಾ 
ಶಿಕ್ಷಣದಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅವರ 
ಅಗತ್ಯಗಳೇನು ಎಂದು ಗುರುತಿಸಬೇಕು ಮತ್ತು ಈ 
ಗುರುತಿಸುವಿಕೆಯು ಕಲೆ, ಕ್ರೀಡೆಗಳು ಹಾಗೂ ವೃತ್ತಿಪರ ಶಿಕ್ಷಣವನ್ನು 
ಒಳಗೊಂಡಿರಬೇಕು. ಆಟ-ಆಧಾರಿತ ಚಟುವಟಕೆಗಳಗಾಗಿ ಹಾಅ 
ಇರುವ ಬಾಲಭವನಗಳನ್ನು ಬಲಗೊಳಸಬೇಕು ಹಾಗೂ 
ಅವುಗಳನ್ನು ಶಾಲಾ ಕ್ಷಪ್ಪರ್‌ನಲ್ಲ ಏಕತ್ರಗೊಳಸಬೇಕು ಎನ್ನುತ್ತದೆ. 
ಉತ್ತಮವಾಗಿ ಅನುಷ್ಠಾನಗೊಂಡಲ್ಲ ವಿಶೇಷಚೇತನ ಹಾಗೂ 
ಸಾಮಾನ್ಯ ಮಕ್ಕಳನ್ನು ಒಲ್ಲಗೆ ತರಲು ಇದೊಂದು ಅತ್ಯುತ್ತಮ 
ಅವಕಾಶ ಆಗಲದೆ. ಆಟ ಹಾಗೂ ಶಿಕ್ಷಣ ಒಂದಕ್ಕೊಂದು 
ಸಂಬಂಧಿಸಿವೆ ಮತ್ತು ಮಕ್ಷಳ ಹಕ್ಕುಗಳು ಪರಸ್ಪರ ಸಂಬಂಧಿಸಿದವು 
ಹಾಗೂ ಅವಿಭಾಜ್ಯವಾದ್ದರಿಂದ, ಎಲ್ಲರಿಗೂ ಆಟಕೆ ಅವಕಾಶ 
ನೀಡಲು ಹೆಚ್ಚು ಪ್ರಯತ್ನ ನಡೆಯಬೇಕಿದ್ದು. ಇದಕ್ಕೆ ಆದ್ಯತೆ 
ನೀಡಬೇಕಿದೆ. 


ನಾಗರಿಕ ಸಮಾಜದ ನೇತೃತ್ವದ ಮಧ್ಯಪ್ರವೇಶಗಳು: 


ಇಚಿಥ ಕಾರ್ಯನೀತಿಗಳ ಮಧ್ಯಸ್ಥಿಕೆಯೊಂದಿಗೆ, ಭಾರತವು 
ಸಾರ್ವಜನಿಕ ಸ್ಥಳಗಳಲ್ಲ ವಿಶೇಷಚೇತನ ಮಕ್ಕಳನ್ನು ಒಳಗೊಳ್ಳಲು 
ಕೆಲಸ ಮಾಡುತ್ತಿರುವ ನಾಗರಿಕ ಸಾಮಾಜಕ ಸಂಘಟನೆಗಳ 
ಸುದೀರ್ಪ್ಷ ಇತಿಹಾಸವನ್ನು ಹೊಂದಿದೆ. ಷೋಷಕರ ಸಂಘಟನೆಗಳು 
ಹಲವು ಚಳುವಳ ಹಾಗೂ ಉಪಕ್ರಮಗಳನ್ನು ಆರಂಭಿಸಿವೆ. ಇಂತಹ 
ಒಂದು ಪ್ರಯತ್ನವು ಬೆಂಗಳೂರು ಮೂಲದ ಕಿಅಕಿಅ ಸರ್ಕಾರೇತರ 
ಸಂಸ್ಥೆಯದ್ದಾಗಿದೆ. ವಿಶೇಷಚೇತನ ಮಕ್ಕಳು ಸಾಮಾನ್ಯ 
ಮಕ್ನಳೊಂದಿಗೆ ಆಡುವ ಹಕ್ಕನ್ನು ಗಳಸಿಕೊಡುವ, ಒಳಗೊಳ್ಳುವ 
ಸಾರ್ವಜನಿಕ ಕ್ರೀಡಾಂಗಣಗಳನ್ನು ಅಭವೃದ್ಧಿಪಡಿಸುವುದು 
ಕಿಅಕಿಅಲಯ ಉದ್ದೇಶ. ಇದನ್ನು ಕಾರ್ಯಗತಗೊಳಸಲು 
ಕಿಅಕಿಅಲಯು ಎರಡು ವಿಧದ ಭಾಗೀದಾರರನ್ನು ಒಟ್ಟಿಗೆ ತರುತ್ತದೆ- 
ಒಂದು ಕಡೆ ಸ್ಥಳೀಯ ಮುನ್ಸಿಪಲ್‌ ಆಡಳತ ಹಾಗೂ ಮತ್ತೊಂದು 
ಕಡೆ ಪೋಷಕರು. ಪ್ರಯಂಸೇವಕರು. ವಿಶೇಷಚೇತನರ ಹಕ್ಕುಗಳ 
ಸಂಘಟನೆಗಳು. ವಾಗರಿಕ ಗುಂಪುಗಳು, ನಿವಾಸಿಗಳ 
ಸಂಘಟನೆಗಳು, ವಿಶೇಷ ಹಾಗೂ ಸಾಮಾನ್ಯ ಶಾಲೆಗಳು ಇರುತ್ತವೆ. 
ಈವರೆಗೆ ಆರು ನಗರಗಳಲ್ಲ ಇಂತಹ ಎಂಟು ಒಳಗೊಳ್ಳುವ ಆಟದ 
ಅಂಗಳಗಳನ್ನು ಸೃಷ್ಟಿಸಿದ್ದು. ಅದರಲ್ಲ ಮೂರು ಬೆಂಗಳೂರಿನಲ್ಲವೆ. 
ಈ ಒಳಗೊಳ್ಳುವ ಆಟದ ಅಂಗಳಗಳನ್ನು ವಿಶೇಷಚೇತನ ಹಾಗೂ 
ಸಾಮಾನ್ಯ ಮಕ್ಕಳನ್ನು ಒಟ್ಟಗೆ ತರುವ ಸಾಪ್ತಾಹಿಕ ಕಾರ್ಯ- 
ಕ್ರಮಗಳನ್ನು ಸಂಘಟಸಲು ಬಳಸಲಾಗುತ್ತಿದೆ. ಈ ಕ್ರೀಡಾಂ- 
ಗಣಗಳನ್ನು ಅಭವೃದ್ಧಿಪಡಿಸುವಾಗಲೇ, ಕೆಲವು ಮಾರ್ಗದರ್ಶಿ 
ಸೂತ್ರಗಳನ್ನು ಕಿಅಕಿಆ ರೂಪಿಸಿತ್ತು. ಮಕ್ಕಳ ಬೆಳವಣಿಗೆಯಲ್ಲ 
ಪ್ರತಿಯೊಂದು ಆಟದ ಸಾಧನದ ಪ್ರಾಮುಖ್ಯತೆ ಹಾಗೂ ಅದನ್ನು 
ಅಭಿವೃದ್ಧಿಪಡಿಸಲು ಬೇಕಾದ ವಿವರಣಿಗಳನ್ನು ಒಳಗೊಂಡ ವಿಸ್ತೃತ 
ಕೈಪಿಡಿಯೊಂದನ್ನು ವಿನ್ಯಾಸಗೊಳಸಿತ್ತು. ಆಟದ ಅಂಗಳಗಳನ್ನು 
ಕುರಿತು ಮಕ್ಕಳು ಹಾಗೂ ಪೋಷಕರ ಅಭಪ್ರಾಯವನ್ನು ಸಂದ್ರಹಿಸಿ. 
ಕೈಪಿಡಿಯನ್ನು ಸಿದ್ಧಪಡಿಸಲಾಗಿತ್ತು. ಶ್ರೀಮತಿ ಕವಿತಾ- 
ಕೃಷ್ಣಮೂತ್ತಿೀಯವರ ಪ್ರಕಾರ (ಲೇಖಕಿಯ ಜೊತೆಗೆ ದೂರವಾಣಿ 
ಸಂಭಾಷಣೆ), ಈ ಕೆಲಸದ ಹೃದಯಸ್ಪರ್ಶಿ ಅಂಶವೆಂದರೆ, ನಾನಾ 
ಜಲ್ಲೆಗಳ ಸರ್ಕಾರಿ ಅಧಿಕಾರಿಗಳ ಮನಸ್ಥಿತಿ ಬದಲಾದದ್ದು. ಸರ್ಕಾರದ 


122 ನ 


ಅಧಿಕಾರಿಗಳು ಒಳಗೊಳ್ಳುವ ತಾಣಗಳನ್ನು ಉತ್ತೇಜಸಲು ತೀವ್ರ 
ಆಸಕ್ತಿ ತೋರಿಸಿದರು ಮತ್ತು ತಾವೇ ಮುಂದಾಗಿ ಯಾವುದೇ 
ಒತ್ತಾಯವಿಲ್ಲದೆ ಕಿಅಕಿಲ ಗುಂಪನ್ನು ಸಂಪರ್ಕಿಸಿದರು. 
ವಿಶೇಷಚೇತನ ಮಕ್ಷಳನ್ನು ಬೆಳೆಯಲಾರದ ಶಿಶುಗಳೆಂದೂ. 
ವೈದ್ಯಕೀಯ ಸಮಸ್ಯೆಯಿದ್ದು ಮಾನಸಿಕ ರೋಗ ಲಕ್ಷಣ 
ಇರುವವರೆಂದು, ನಿಯಂತ್ರಣದಲ್ಲರಿಸಬೇಕಾದವರೆಂದು ಪರಿಹಾರದ 
ಅಗತ್ಯವಿರುವ ಪರಿಗಣಿಸುವ ಮನಸ್ಥಿತಿ ವ್ಯಾಪಕವಾಗಿರುವ 
ದೇಶದಲ್ಲ ಇಂತಹ ಮಕ್ಕಳ ಬದುಕಿನೊಂದಿಗೆ ನೇರ ಸಂಬಂಧ 
ಹೊಂದಿರುವ ರಾಜ್ಯದ ಅಧಿಕಾರಸ್ಸರು ಒಳೆಗೊಳ್ಳುವಿಕೆಯನ್ನು 
ಮುಚ್ಚುಮರೆಯಿಲ್ಲದೆ ಅಂಗೀಕರಿಪಿರುವುದು ಸ್ತಲ್ಪಮಟ್ಟನ 
ಪ್ರಗತಿಯ ಸೂಚಕ ಎನ್ನಬಹುದು. 


ಸಮನ್ವಯ ಶಾಲೆಗಳ ಮಾನದಂಡಗಳಗೆ ಅನುಗುಣವಾಗಿ ಹಾಲ 
ಶಾಲೆಗಳಲ್ಲನ ಆಟದ ಮೈದಾನಗಳು ಹಾಗೂ ತರಗತಿ 
ಕೊಠಡಿಗಳನ್ನು ಮರು ವಿನ್ಯಾಸಗೊಳಸಿ, ಎಲ್ಲಾ ಮಕ್ಕಳ ಸಂಪೂರ್ಣ 
ಪಾಲ್ಗೊಳ್ಳುವಿಕೆಯನ್ನು ಬಾತ್ರಿಪಡಿಸಿಕೊಳ್ಳಬೇಕಾಗುತ್ತದೆ. ಹೊಸ 
ಶಾಲೆಗಳನ್ನು ಆರಂಭದ ಹಂತದಲ್ಲೇ ಒಳಗೊಳ್ಳುವಂತೆ 
ವಿನ್ಯಾಸಗೊಳಆಸಬೇಕು. ಸಾರ್ವಜನಿಕ ಆಟದ ಅಂಗಳಗಳ ಕುರಿತು 
ಕಿಲಕಿಲ ಅಭಿವೃದ್ಧಿಪಡಿಸಿದ ಕೈಪಿಡಿ ಮತ್ತು ಮಾರ್ಗದರ್ಶಿ ಸೂತ್ರಗಳ 
ಪೂರ್ವಭಾವಿ ವಿಶ್ಲೇಷಣಿಯು ಶಾಲಾ ಸನ್ನಿವೇಶದಲ್ಲ ಒಳಗೊಳ್ಳುವ 
ಕ್ರೀಡೆಯನ್ನು ಸೃಷ್ಟಿಸಲು ಹಲವು ಕಲಕೆಗಳನ್ನು ಒದಗಿಸುತ್ತದೆ. 
ಮೊದಲಗೆ, ಒಳಗೊಳ್ಳುವಿಕೆಯಲ್ಲ ಅಡಗಿರುವ ಮೌಲ್ಯಗಳ ಸಮಾನ 
ದೃಷ್ಟಿಕೋನವನ್ನು ಹೊಂದಿರುವುದು-ಸಮಾನತೆಯ ಬಾತ್ರಿ, ನಾನಾ 
ಸಾಮರ್ಥ್ಯಗಳು ಸಮೃದ್ಧಿಗೊಳ್ಳಲು ಅವಕಾಶ, ಸ್ವಾತಂತ್ರ್ಯದ 
ಸಾಮರ್ಥ್ಯವನ್ನು ಅಭವೃದ್ಧಿಪಡಿಸುವುದು ಹಾಗೂ ಮಕ್ಕಳು- 
ವಯಸ್ಥರ ಒಕ್ಕೂಟವಾದ ಶಾಲೆಯಲ್ಲ ಎಲ್ಲರಲ್ಲೂ” ನಂಚಕೆ. 
ಅನುಭೂತಿ ಮತ್ತು ಅನುಕಂಪವನ್ನು ಉತ್ತೇಜಸುವುದು. 
ಎರಡನೆಯದಾಗಿ, ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕರು 
ಸಾಮಾಜಕ-ಸ್ಥ್ಪಳೀಕ ಒಳಗೊಳ್ಳುವಿಕೆಯ ಪ್ರಾಮುಖ್ಯತೆಯನ್ನು 
ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಶಾಲೆಯ ಎಲ್ಲಾ ಮಕ್ಕಳ 
ಸಾಮಾಜಕ ಮತ್ತು ಶೈಕ್ಷಣಿಕ ಅನುಭವಗಳನ್ನು ಉತ್ತಮಪಡಿಸುವ 
ಆಚರಣಿಗಳನ್ನು ಮರುಸಂಯೋಜನೆ ಮಾಡಬೇಕಾಗುತ್ತದೆ. 
ಮೂರನೆಯದಾಗಿ, ಶಾಲೆಗಳು ತೊಡಗಿಸಿಕೊಳ್ಳುವಿಕೆ, ಕ್ರಿಯೆ ಹಾಗೂ 
ಅಭಿವ್ಯಕ್ತಿಯ ಬಹುತ್ವ ಮಾರ್ಗಗಳ ಯೋಜನಾ ಸಿದ್ದಾಂತವನ್ನು 
ಆಧರಿಸಿದ ಯುಡಿಎಲ್‌ ಚೌಕಟ್ಟನ್ನು ಬಕಸಬಹುದಾಗಿದೆ ಹಾಗೂ 
ಅವರ ಸಾಮಾಜಕ-ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂದರ್ಭದಲ್ಲ 
ಎಲ್ಲ ವಿದ್ಯಾರ್ಥಿಗಳಗೂ ಕಲಕೆಯನ್ನು ಬಾತ್ರಿಗೊಳಸಬೇಕಿದೆ. 
ನಾಲ್ಲನೆಯದಾಗಿ, ಶಾಲೆಗಳು ಆಟಕ್ಕೆ ಸಂಬಂಧಿಸಿದ ಎಲ್ಲ 
ಪ್ರಕ್ರಿಯೆಗಳಲ್ಲ ಒಳಗೊಳ್ಳುವಿಕೆ ಹಾಗೂ ಪ್ರವೇಶಾವಕಾಶವನ್ನು 
ಸಾಂಸ್ಲೀಕರಿಸಬೇಕಿದೆ. ಐದನೆಯದಾಗಿ, ಸಮುದಾಯದ ಸದಸ್ಯರು 
ಮತ್ತು ಪೋಷಕರೊಂದಿಗೆ ಸಹಭಾಗಿತ್ವವನ್ನು ಉತ್ತೇಜಸಿ. ಆ 
ಮೂಲಕ ಸಮನ್ವಯತೆಯ ಕಾಣ್ಣೆ ಸುಪ್ಸಿರಗೊಳಸಬೇಕು. 
ಅಂತಿಮವಾಗಿ, ಶಾಲೆಗಳು ವಿದ್ಯಾರ್ಥಿಗಳಗೆ ಅತಿ ಮುಖ್ಯವಾದ 
ಸ್ಥಳಾವಕಾಶವನ್ನು ವಿನ್ಯಾಸಗೊಳಸುವಾಗ, ಅವರ ಧ್ವನಿಯನ್ನು 
ಆಲಅಸಬೇಕು ಹಾಗೂ ಪಾಲ್ಗೊಳ್ಳಲು ಅವಕಾಶ ನೀಡಬೇಕು. 


ಭವಿಷ್ಯದೆಡೆಗಿನ ನೋಟ 


ವಿಶೇಷಚೇತನ ಮಕ್ನಳಗೆ ಗುಣಮಟ್ಟದ ಜೀವನ ಹಾಗೂ 
ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸುವ ಮಾರ್ಗದಲ್ಲ ಭಾರತ ಬಹಳ 
ದೂರ ಕ್ರಮಿಸಿದೆ. ಒಂದು ಶೈಕ್ಷಣಿಕ ಆಚರಣಿಯಾಗಿ 
ಒಳಗೊಳ್ಳುವಿಕೆಯು ಸೂತ್ರ ಬದ್ಧವಲ್ಲ. ಅದು ನಿರ್ದಿಷ್ಟ ಸನ್ನಿವೇಶದ 


ಸಂಸ್ಥೃತಿ, ಆಚರಣೆ ಹಾಗೂ ಪರಿಸ್ಥಿತಿಗೆ ಅನುಗುಣವಾಗಿ 
ಪ್ರತಿಕ್ರಿಬುಸುತ್ತದೆ. ಸಮ್ಮತಿ ಹಾಗೂ ಸಾಮುದಾಯುಕ ಕ್ರಿಯೆಯ 
ನಿರಂತರತೆಯಿಂದ ಮಾತ್ರವೇ ಅದು ಮನೋರಂಜಕತೆಯ 
ಮಾತುಗಳ ಆವರಣದಿಂದ ಹೊರಬರಬಲ್ಲದು. ಕಾರ್ಯನೀತಿ, 
ಸಾರ್ವಜನಿಕ ಜಾಗೃತಿ ಮತ್ತು ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ 
ಶಾಲೆಗಳು. ಸಂಶೋಧನೆ, ಮಕ್ನಳು ಮತ್ತು ಪೋಷಕರ 


ಸಂಘಟನೆಗಳಗೆ ಕೆಲವು ಸಲಹೆಗಳನ್ನು ನೀಡಲಾಗಿದೆ. 


ಭಾರತದ ಬಹುತೇಕ ಶಾಲೆಗಕಲ್ಲ ಕ್ರೀಡಾಂಗಣದ ವಿನ್ಯಾಸ 
ಎನ್ನುವುದು ಎಲ್ಲ ಕೆಲಸ ಮುಗಿದ ನಂತರದ ಆಲೋಚನೆ ಹಾಗೂ 
ಮೂಲಸೌಲಭ್ಯ ಅವಶ್ಯಕ ಪಟ್ಟಿಯಲ್ಲ ಕೇವಲ ಗುರುತು ಹಾಕಲು 
ಬೇಕಾದ ಒಂದು ಅಂಶ ಮಾತ್ರ. ಆದರೆ, ಹಿಂದಿನ ವಿಶ್ಲೇಷಣೆಗಆ೦ದ 
ಆಟದ ಮೈದಾನಗಳು ಸ್ಥಳ, ಸಾಧನ, ಭಾವನಾತ್ಯಕತೆ ಹಾಗೂ 
ಸಾಮಾಜಕ ಸಂಬಂಧಗಳ ನಡುವೆ ಅನ್ಯೋನ್ಯ ಕ್ರಿಯೆಯನ್ನು 
ಒಳಗೊಂಡಿವೆ. ಆದ್ದರಿಂದ. ಸಾಮಾಜಕ-ಸ್ಥಳೀಕ ಒಳಗೊಳ್ಳು- 
ವಿಕೆಯನ್ನು ಗುರಿಯಾಗುಳ್ಳ ಕ್ರೀಡಾಂಗಣಗಳನ್ನು ಆರಂಭಸಲು 
ಬೇಕಾದ ಮಾನದಂಡಗಳನ್ನು ಅಭವೃದ್ಧಿಪಡಿಸಬೇಕಾದ ಅಗತ್ಯವಿದೆ. 
ವಿಶೇಷಚೇತನರಿಗೆ ಪ್ರತ್ಯೇಕ ಕ್ರೀಡಾ ಕೇಂದ್ರಗಳನ್ನು ಆರಂಭಸಲು 
ಭಾರತ ಸರ್ಕಾರವು ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಿದೆ. 
ವಿಶೇಷಚೇತನ ಮಕ್ನಳಗೆ ಶಾಲೆಗಳು ಲಭ್ಯವಾಗುವಂತೆ ಮಾಡಲು 
ಯುನಿಸೆಫ್‌, ಸಮರ್ಥ್ಯಂ ಹಾಗೂ ಅಕ್ಷೆಸ್ಟಿಬಲ್‌ ಇಂಡಿಯಾ 
ಕ್ಯಾಂಪೇನ್‌ 2೦16ರಲ್ಲ ಜಂಟಯಾಗಿ ಪಟ್ಟಿಯೊಂದನ್ನು 
ಸಿದ್ಧಪಡಿಸಿದೆ. ಒಳೆಗೊಳ್ಳುವ ಕ್ರೀಡಾ ತಾಣಗಳನ್ನು ರೂಪಿಸುವ 
ಅಮುಭವವಿರುವ ಕಿಅಕಿಆ ಹಾಗೂ ಗುಡ್‌ಗುಡಿಯಂತಹ 
ಸಂಘಟನೆಗಳೊಂದಿಗೆ ಸಹಭಾಗಿತ್ವವು ಹಾಆಅ ಹಾಗೂ ಹೊಸ 
ಶಾಲೆಗಳನ್ನು ವಿನ್ಯಾಸಗೊಳಸುವಲ್ಲ ನೆರವಾಗಲದೆ. ಇಂತಹ ಆಟದ 
ತಾಣಗಳನ್ನು ರೂಪಿಸುವಲ್ಲ ಸಂಬಂಧಿಸಿದ ರಾಜ್ಯ ಸರ್ಕಾರದ 
ಅಧಿಕಾರಿಗಳಗೆ ತರಬೇತಿ ನೀಡಲು ಈ ಸಂಘಟನೆಗಳನ್ನು 
ಬಳಸಿಕೊಳ್ಳಬಹುದು. ಈ ಸಂಘಟನೆಗಳ ಕೆಲಸದ ಪ್ರಸಾರದಿಂದ 
ಇಂತಹ ಕೆಲಸವನ್ನು ಪುನರಾವರ್ತಿಸಲು ನೆರವಾಗಲದೆ. 


ಒಳಗೊಳ್ಳುವಿಕೆ ಹಾಗೂ ಒಳಗೊಳ್ಳುವ ಆಟದ ಬಣ್ಣೆ ಜನರ 
ಮನೋಭಾವವನ್ನು ಬದಲಸಲು, ಸಾರ್ವಜನಿಕ ಜಾಗ್ಯೃತಿ 
ಹಾಗೂ ತೊಡಗಿಸಿಕೊಳ್ಳುವಿಕೆಗಳು ಅತ್ಯಗತ್ಯ. ವಿಶೇಷಚೇತನ 
ಮಕ್ಕಳು ಆಟವಾಡಲಾರರು ಮತ್ತು ಅವರಿಗೆ ಬೆಂಬಲ ನೀಡಲು 
ವ್ಯಕ್ತಿಯೊಬ್ಬರ ನೆರವು ಅಗತ್ಯವಿದೆ ಎನ್ನುವ ಅಭಿಪ್ರಾಯ 
ವ್ಯಾಪಕವಾಗಿದೆ. ಈ ಏಕರೂಪ ಗ್ರಹಿಕೆಗಳು ಒಳಗೊಳ್ಳುವಿಕೆಗೆ 
ಅಡೆತಡೆಯಾಗಿವೆ. ಇಂತಹ ಸನ್ನಿವೇಶದಲ್ಲ ವಿಶೇಷಚೇತನರು 
ಹಾಗೂ ಸಾಮಾನ್ಯ ಮಕ್ಕಳ ನಡುವಿನ ಆಟ ಮತ್ತು ಶಾಲೆಯಲ್ಲ 
ಮುಖಾಮುಖ ಬಣ್ಗೆ ವಾಸ್ತವ ಚಿತ್ರಣಗಳನ್ನು ಮುದ್ರಣ ಹಾಗೂ 
ಡಿಜಟಲ್‌ ಮಾಧ್ಯಮಗಳು ಪ್ರಸ್ತುತಪಡಿಸಬಹುದು ಹಾಗೂ 
ಇಂತಹ ಪ್ರಯತ್ನಗಳ ಮೂಲಕ ಸಾಮಾಜಕ ಪಾಲ್ಗೊಳ್ಳು- 
ವಿಕೆಯಲ್ಲನ ಅಡೆತಡೆಗಳನ್ನು ಕಿರಿದಾಗಿಸಬಹುದು. 


ಒಳಗೊಳ್ಳುವ ಆಟದ ತಾಣಗಳ ವಿನ್ಯಾಸದಲ್ಲ ಮಕ್ಷಳ ಪಾಲ್ಗೊಳ್ಳುವಿಕೆ 
ಕೂಡ ಮುಖ್ಯವಾದುದು. ಇಂಥ ತಾಣಗಳನ್ನು ಅಭವೃದ್ಧಿಪಡಿಸುವಲ್ಲ 
ಪಾಲ್ಗೊಳ್ಳುವ ಎಲ್ಲಾ ಭಾಗೀದಾರರು ತಮ್ಮ ಕಾರ್ಯಕ್ರಮಗಳು ಹಾಗೂ 
ಕಾರ್ಯನೀತಿಗಳನ್ನು ರೂಪಿಸುವಲ್ಲ ಮಕ್ನಳ ದೃಷ್ಠಿಕೋನವನ್ನು 
ಖಾತ್ರಿಗೊಳಸಬೇಕು. ವಿಶೇಷಚೇತನ ಹಾಗೂ ಸಾಮಾನ್ಯ ಮಕ್ಕಳು, 
ಅರಿವು ಮೂಡಿಸುವ ಆಂದೋಲನಗಳಲ್ಲ ಪಾಲ್ಗೊಳ್ಳುವಂತೆ 
ಉತ್ತೇಜಸಬೇಕು. ಶಾಲೆಯಲ್ಲ ಮತ್ತು ಸುತ್ತಮುತ್ತ ಒಳಗೊಳ್ಳುವ 
ಆಟದ ತಾಣಗಳನ್ನು ಅಭವೃದ್ಧಿಪಡಿಸಲು ಕಾರ್ಯತಂತ್ರವೊಂದನ್ನು 
ರೂಪಿಸುವಲ್ಲ ಮಕ್ಕಳು ಗಮನಾರ್ಹ ಪಾತ್ರ ವಹಿಸಬೇಕು. 


ಮುಖ್ಯವಾಗಿ, ಸೇವಾಪೂರ್ವ ಹಾಗೂ ಸೇವೆಯಲ್ಲಿರುವ ಶಿಕ್ಷಕರು. 
ಶಾಲೆಗಳ ಪ್ರಾಂಶುಪಾಲರು ಮತ್ತು ಶಾಲಾ ವ್ಯವಸ್ಥೆಯೊಂದಿಗೆ 
ಸಂಬಂಧ ಹೊಂದಿರುವ ಸರ್ಕಾರದ ಅಧಿಕಾರಿಗಳಗೆ ಮಕ್ಕಳ 
ಅಭವೃಧ್ಧಿ, ಶಿಕ್ಷಣ ಹಾಗೂ ಸಾಮಾಜಕ ಪರಿವರ್ತನೆಯಲ್ಪ ಶಿಕ್ಷಣದ 
ಒಳಗೊಳ್ಳುವ ಆಟದ ಪ್ರಾಮುಖ್ಯತೆ ಬಗ್ಗೆ ತಿಆಸಿಕೊಡುವ ಅಗತ್ಯವಿದೆ. 
ಹಲವು ಶಾಲೆಗಳಲ್ಲ ಆಟವನ್ನು ವೇಳಾಪಟ್ಟಯಂದ ತೆಗೆದು. 
“ಸಿಲಬಸ್‌ (ಪಠ್ಯಕ್ರಮ) ಮುಗಿಸಬೇಕಿರುವ' ವಿಷಯವೊಂದನ್ನು 
ಅಳವಡಿಸಲಾಗುತ್ತದೆ ವಿಶೇಷಚೇತನ ಮಕ್ಕಕ ಆಟದ ಸಮಯವನ್ನು 
ಚಿಕಿತ್ಸೆ ಅಥವಾ ಪುನರ್ವಸತಿಗೆ ಬಳಸಲಾಗುತ್ತದೆ. ಆಟದ 
ಸಮಯವು ವ್ಯರ್ಥ ಅಥವಾ ಕೇವಲ ಕಾಲಹರಣ ಎನ್ನುವ 
ಮನಸ್ಟಿತಿಯನ್ನು ಶಾಲೆಗಳು ಮರುಪರಿಶೀಆಅಸಬೇಕದೆ. ಮೇಲಅನ 
ವಿಷಯದಲ್ಲ ಸಂಶೋಧನೆ ಕೂಡ ಮುಖ್ಯವಾಗಿದೆ. 


ಒಳೆಗೊಳ್ಳುವ ಮತ್ತು ಶಾಂತಿಯುತ ಸಮಾಜದ ನಿರ್ಮಾಣದ 
ಬದ್ಧತೆಯನ್ನು ಮುನ್ನಡೆಸಲು ತುರ್ತಾಗಿ ಸಾಮುದಾಯುಕ 
ಕ್ರಿಯೆಯ ಅಗತ್ಯವಿದೆ. ತಮ್ಮ ಪುಸ್ತಕವಾದ ಏಕ್‌ ಕೋಷಿಷ್‌: ದ 
ಸ್ಟೋರಿ ಆಫ್‌ ಆರುಷಿ (ಮೆಹ್ತಾ, ೭2೦೭೦)ರಲ್ಲ ಖ್ಯಾತ ಕವಿ ಗುಲ್ದಾರ್‌, 
ಇದಕ್ಕೆ ಬೇಕಾದ ದೃಢ ಸಂಕಲ್ಪವನ್ನು ಹಿಡಿದಿಟ್ಟದ್ದಾರೆ. ಪುಸ್ತಕವು 
ಭೋಪಾಲ್‌ನಲ್ಲ ವಿಶೇಷಚೇತನ ಮಕ್ಕಳ ಜೊತೆ 3೦ ವರ್ಷದಿಂದ 
ಕೆಲಸ ಮಾಡುತ್ತಿರುವ ಆರುಷಿ ಎಂಬ ಸಂಘಟನೆಯ ಪ್ರಯಾಣವನ್ನು 
ಚಿತ್ರಿಸುತ್ತದೆ. ಗುಲ್ದಾರ್‌ರವರ ಹೇಳಕೆ ಏನೆಂದರೆ 'ನಿನ್ನ ಕೈಯಲ್ಲ 
ಸಾಧ್ಯವಿರುವಾಗ, ಈಗಲೇ ಮಾಡಿಬಡಿ. ಒಂದು ವೇಳೆ ಈಗ 
ಮಾಡದೆ ಇದ್ದಲ್ಲಿ. ಮುಂದಿನ ಐವತ್ತು ವರ್ಷಗಳವರೆಗೂ 
ಆಗುವುದಿಲ್ಲ: ನಂತರ ಬರುವ ಪ್ರತಿಯೊಬ್ಬರೂ ಹಿಂದಿನದನ್ನು 
ಯೋಚಿಸುತ್ತಾರೆ ಹಾಗು ಹಿಂದೆ ಇದ್ದವರು ಯಾಕೆ ಮಾಡಲಲ್ಲ 
ಎಂದು ಅಆಶ್ನರ್ಯ ಪಡುತ್ತಾರೆ ಮತ್ತು ನಿರ್ಧಾರ ಕೈಗೊಳ್ಳಲು 
ಹಿಂಜರಿಯುತ್ತಾರೆ: ಅದು ಬಹಳ ವಿವಾದಾಸ್ಪದ ವಿಷಯವಾಗಿ 
ಅಡುತ್ತದೆ.'(ಪುಟ 61) ಈಗ ಮತ್ತು ಇಲ್ಲ ಮಾತ್ರವೇ ಎಲ್ಲರಿಗೂ ಆಟ 
ಎನ್ನುವುದನ್ನು ವಾಸ್ತವದಲ್ಲ ಸಾಕಾರಗೊಳಸಬಹುದಾಗಿದೆ. 


14 


ಪರಾಮರ್ಶನ 

Besio, S (2017). Need for play for the sake of play. In Play Development in Children with Disabilities. Besio, S, Bulgarelli,D & Stancheva-Popkostadinova 
(Eds). Italy: De-Gruyter Open 

Casey, T. (2010), Inclusive Play Practical Strategies for Children from Birth to Eight (2nd edn). London: Sage 

Government of India (Gol). (2012). The Right to Free and Compulsory Education (Amendment) Act. New Delhi 

Government of India (Gol). (2016). The Rights of Persons with Disabilities act, 2016. New Delhi 

Government of India (Gol). (2018). Samagra Shiksha Abhiyan: An Integrated Scheme for School Education. Framework for Implementation. New Delhi. 
Government of India (Gol). (2020). National Education Policy. New Delhi 

Government of India (Gol). (2021). SARTHAQ (part 1): Implementation Plan for National Educational Policy 2020. New Delhi 

Gudgudee (2021). https://www.gudgudee.in/ 


Jeanes, R. & J. Magee (2012). ‘Can We Play on the Swings and Roundabouts?’: Creating Inclusive Play Spaces for Disabled Young People and Their 
Families. Leisure Studies 31, pp. 193- 210. 


Kilikili (2007). https://www.kilikili.org/who_we_are.html 

Mehta (2020). Ek Koshish: The Story of Arushi. New Delhi: Manjul 

Piaget, J. (2007). The child’s conception of the world: A 20th century classic of child psychology (2nd ed.). Lanham: Rowman and Littlefield. 
UNESCO. (2019). N for Nose: State of the Education Report for India 2019: Children with disabilities. New Delhi 

United Nations (2006). United Nations Convention on the Rights of Persons with Disabilities. 


ರಾಜಶ್ರೀ ಶ್ರೀನಿವಾಸನ್‌ ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ ಎಜುಕೇಷನ್‌ನ ಪ್ರಾಧ್ಯಾಪಕರು. 


ಶಿಕ್ಷಕರ ಶಿಕ್ಷಣ ಹಾಗೂ ಮಕ್ಷಳ ಅಭವೃದ್ಧಿ ಆಸಕ್ತಿಯ ಕ್ಷೇತ್ರಗಳು. ಇವರನ್ನು rajashree @apu.edu.in ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


